ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 10 ನೇ ಮಾರ್ಚ್‌, 2020 


ಕಲಬೆರಕೆ ಆಹಾರ ಮತ್ತು ಆಹಾರ ಇಲಾಖೆಯ ನಿರ್ಲಕ್ಷ್ಯ 
ಶ್ರೀ ಎನ್‌. ಅಪ್ಪಾಜಿಗೌಡ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 


481 (779) ಮಾನ್ಯ ಆಹಾರ ಮತ್ತು ನಾಗರೀಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಬೆಣ್ಣೆ ಮತ್ತು ತುಪ್ಪ ತಯಾರಿಸುವ ಒಟ್ಟು ಎಷ್ಟು ಸಂಸ್ಥೆಗಳಿವೆ; ಕೆಲವು ಸಂಸ್ಥೆಗಳು ತಯಾರಿಸುತ್ತಿರುವ ಬೆಣ್ಣೆ ಅಥವಾ 
ತುಪ್ಪದಲ್ಲಿ ಮಿಕ್ಸಿಂಗ್‌ ಇರುವುದನ್ನು ಟಿ.ವಿ. ವಾಹಿನಿಯಲ್ಲಿ ಸಮಗ್ರವಾಗಿ ತೋರಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಸರ್ಕಾರ ಈ ಎಲ್ಲಾ ತಯಾರಿಕಾ ಸಂಸ್ಥೆಗಳಿಗೆ ಆಕಸ್ಮಿಕ ಭೆಟಿ ನೀಡಿ ಎಷು ಬಾರಿ ಪರಿಶೀಲನೆ ನಡೆಸಿದೆ; ಎಷ್ಟು ಸ್ಯಾಂಪಲ್‌ 


ಪರೀಕ್ಷೆಗೆ ಒಳಪಡಿಸಿದೆ; (ವಿವರ ಒದಗಿಸುವುದು) 


(ಇ) ನಕಲಿ ಬೆಣ್ಣೆ ತುಪ್ಪ ಹಾಗೂ ಮಿಕ್ಸಿಂಗ್‌ ಬೆಣ್ಣೆ ತುಪ್ಪ ತಯಾರಿಸಿರುವ ಸಂಸ್ಥೆಯವರ ಮೇಲೆ ಇದುವರೆಗೆ ಯಾವ ಕ್ರಮ 
ಜರುಗಿಸಲಾಗಿದೆ; ಈ ಕಲಬೆರಕೆ ದಂಧೆ ತಡೆಯಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; 


(ಈ) ಆಹಾರ ಇಲಾಖೆಯವರು ಬೆಂಗಳೂರಿನಲ್ಲಿ ಎಷ್ಟು ಅಂಗಡಿಗಳಿಗೆ ಎಷ್ಟು ಹೋಟಲ್‌ಗಳಿಗೆ ಧಿಡೀರನೆ ಭೇಟಿ ನೀಡಿ, ಅಲ್ಲಿ 
ಮಾರಾಟವಾಗುತ್ತಿರುವ ಮತ್ತು ಹೋಟಲ್‌ಗಳಲಿ ಉಪಯೋಗಿಸುತ್ತಿರುವ ಬೆಣ್ಣೆ ತುಪ್ಪಗಳನ್ನು ಪರೀಕ್ಷೆಗೆ ಒಳಪಡಿಸಿದೆ; ಇದರಿಂದ 
ಕಂಡು ಬಂದ ಅಂಶಗಳೇನು; 


(ಉ) ಮೇಲ್ಕಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಎಷ್ಟು ಹೋಟಲ್‌, ಅಂಗಡಿ ಮತ್ತು ತಯಾರಿಕಾ ಸಂಸ್ಥೆಗಳ ಮೇಲೆ ಕ್ರಮ 
ಜರುಗಿಸಲಾಗಿದೆ? (ಹೋಟಲ್‌, ಅಂಗಡಿ, ತಯಾರಿಕಾ ಸಂಸ್ಥೆ ಹೆಸರು ಸಮೇತ ಸಂಪೂರ್ಣ ವಿವರ ನೀಡುವುದು) 


